ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ 
ಸದಸ್ಕರ ಹೆಸರು 


ಪೆ ಸ 
ಪಶ್ನೆ ಸಂಖ್ಯೆ 


640 


ಶ್ರೀ ನಸೀರ್‌ ಅಹಮದ್‌ (ವಿಧಾನ ಸಭೆ ಕ್ಷೇತ್ರದಿಂದ ಚುನಾಯಿತರಾದವರು) 


, ಉತ್ತರಿಸಬೇಕಾದ ದಿನಾಂಕ 24-09-2020 
ಉತ್ತರಿಸುವ ಸಚಿವರು ಮುಖ್ಯಮಂತ್ರಿಗಳು 
ok 
ಪಶ್ನೆ ಉತ್ತರ 
ಅ) | ರಾಜ್ಯದಲ್ಲಿ 2019-20ನೇ ಸಾಲಿನಲ್ಲಿ ಎಷ್ಟು | ಅ) ರಾಜ್ಯಕ್ಕೆ ವಿವಿಧ ಮೂಲಗಳಿಂದ 2019-20ನೇ ಸಾಲಿನಲ್ಲಿ 75,128.19 
ವಿದುತ್‌ ನ್ನು ಉತ್ಪಾದನೆ ಮಾಡಲಾಗಿದೆ; ದಶಲಕ್ಷ ಯೂನಿಟ್‌ ಗಳಷ್ಟು ವಿದ್ಯುತ ಲಭ್ಯವಾಗಿರುತ್ತದೆ. 
ಆ) | ಇದರಲ್ಲಿ ರೈತರಿಗೆ, ಕೈಗಾರಿಕೆಗಳಿಗೆ ಮತ್ತು | ಆ) ರಾಜ್ಯದಲ್ಲಿ 2019-20 ನೇ ಸಾಲಿನಲ್ಲಿ ಉತ್ಪಾದಿಸಲಾದ ವಿದ್ಯುತ್ತನ್ನು, ವಿದ್ಯುತ್‌ 
ವ್ಯಾಪಾರಸ್ಥರಿಗೆ ನೀಡಿರುವ ವಿದ್ಯುತ್‌ ಎಷ್ಟು; ಸರಬರಾಜು ಕಂಪನಿಗಳು ಹಾಗೂ ಹುಕ್ಕೇರಿ ಗ್ರಾಮೀಣ ವಿದ್ಯುತ್‌ ಸಹಕಾರಿ ಸಂಘದ 
ವ್ಯಾಪ್ತಿಯಲ್ಲಿನ ಗ್ರಾಹಕರುಗಳಿಗೆ ಪೂರೈಸಲಾಗಿದ್ದು, ರೈತರ ಕೃಷಿ ನೀರಾವರಿ ಪಂಪ್‌ 
ಸೆಟ್‌ ಗಳಿಗೆ, ಕೈಗಾರಿಕೆಗಳಿಗೆ ಹಾಗೂ ವಾಣಿಜ್ಯ ಗ್ರಾಹಕರುಗಳಿಗೆ ಪೂರೈಸಲಾದ 
ವಿದುತ್‌ ಪ್ರಮಾಣದ, ವಿದ್ಯುತ ಸರಬರಾಜು ಕಂಪನಿವಾರು ವಿವರಗಳು 
ಕೆಳಕಂಡಂತಿವೆ. (ದಶಲಕ್ಷ ಯೂನಿಟ್‌ ಗಳಲ್ಲಿ) 
- ವಿ.ಸ.ಕಂ 1|ಕೃಷಿ ಸ್ಥಾವರಗಳು ಕೈಗಾರಿಕೆಗಳು ವಾಣಿಜ್ಯ ಗ್ರಾಹಕರು 
ಬೆ.ವಿ.ಕಂ 6981.80 5356.83 4586.88 
ಮ.ವಿ.ಕಂ 1737.88 828.96 599.54 
ಚಾ.ವಿ.ಸ.ನಿ.ನಿ 2955.12 816.47 453.88 
ಹು.ವಿ.ಕಂ il 6284.85 1426.99 700.21 
ಗು.ವಿ.ಕಂ 3054.00 1261.02 428.69 
ಹು.ಗ್ರಾ.ವಿ.ಸಸಂ F 177.67 41.31 8.29 
ಇ) | ರೈತರಿಗೆ ಸಮರ್ಪಕವಾದ ವಿದ್ಯುತ್‌ ನೀಡದ | ಇ) ಪ್ರಸ್ತುತ, ರಾಜ್ಯವು ವಿದ್ಯತ್‌ ಉತ್ಪಾದನೆಯಲ್ಲಿ 
ಜೆಳೆ ನಷ್ಟವಾಗಿರುವುದು ಸರ್ಕಾರದ ಸ್ಪಾವಲಂಬಿಯಾಗಿರುವುದರಿಂದ ಬೇಡಿಕೆ ಪ್ರಮಾಣದಷ್ಟು ವಿದ್ಭುತ್ತನ್ನು 
ಗಮನಕ್ಕೆ ಬಂದಿದೆಯೇ; ಉತ್ಪಾದಿಸಲಾಗುತ್ತಿದೆ ಹಾಗೂ ರಾಜ್ಯದಾದ್ಯಂತ ವಿದ್ಯುತ್‌ ಸರಬರಾಜು ಕಂಪನಿಗಳ 
ವ್ಯಾಪ್ತಿಯಲ್ಲಿ, ರೈತರ ನೀರಾವರಿ ಪಂಪ್‌ ಸೆಟ್‌ ಗಳಿಗೆ ದಿನವಹಿ 7 ಘಂಟೆಗಳ ಕಾಲ 
3 ಫೇಸ್‌ ವಿದ್ಯುತನ್ನು ಪೂರೈಸಲಾಗುತ್ತಿದೆ. 
ಈ) | ನಷ್ಟ ಹೊಂದಿದ ರೈತರಿಗೆ ಸರ್ಕಾರ ಯಾವ | ಈ) 
ರೀತಿಯ ಪರಿಹಾರವನ್ನು ಘೋಷಣೆ | ಮತ್ತು 
ಮಾಡಿದೆ; ಅನ್ವಯವಾಗುವುದಿಲ್ಲ. 
ಉ) | ಈ ಕುಟುಂಬಗಳ ರಕ್ಷಣೆಗೆ ಸರ್ಕಾರ ie 
ಮುಂದಾಗುವುದೇ? 


ಸಂಖ್ಯೆ: ಎನರ್ಜಿ 185 ಇಬಿಎಸ್‌ 2020 


ಓನಿ 


(ಬಿ.ಎಸ್‌.ಯಡಿಯೂರಪ್ಪ) 3 


ಮುಖ್ಯಮಂತ್ರಿ 


13 


